KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಜುಲೈ ೩೧, ೨೦೦೮ (ಶ್ರಾವಣ ೯, ಶಕ ವರ್ಷ ೧೯೩೦) ಸಂಚಿಕೆ ೩೧ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ 
ರಾಮನಗರ ಉಪ ವಿಭಾಗ, ರಾಮನಗರ 
ಕಲಂ 16(2)ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ ಎಲ್‌ಎಕ್ಯೂಎಸ್‌ಆರ್‌:23/99-00, ದಿನಾಂಕ: 16ನೇ ಜೂನ್‌ 2007 
ಕರ್ನಾಟಕ ಸರ್ಕಾರದ ಭೂಸ್ವಾಧೀನ ಕಾಯಿದೆ ಕಲ೦ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಅರ್ಕಾವತಿ ಜಲಾಶಯ ಯೋಜನೆಗೆ 
ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ. 
































ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಉಯ್ಯಂಬಳ್ಳಿ 
ತಾಲ್ತೂಕು: ಕನಕಪುರ ಗ್ರಾಮ: ಕೋಟೆಕೊಪ್ಪ 
ಕ್ರಸಂ. ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
1, 152:1 ಮುಷ್ತಿ 0-38 11.09.00 
2. 148:1ಬಿ ಖುಷ್ಟಿ 0-32 11.09.00 
3. 148:2 ಖುಷ್ಟಿ 0-01 11.09.00 
4. 147:2 ಮುಷ್ತಿ 0-01 11.09.00 
5. 147:1ಬಿ ಖುಷ್ಟಿ 0-15 11.09.00 
6. 147:1ಎ ಖುಷ್ಟಿ 0-26 11.09.00 
iJ: 135 ಮುಷ್ತಿ 0-05 11.09.00 
8. 134 ಖುಷ್ಟಿ 1-28 11.09.00 
0-01ಎಕೆ 
9. 137 ಖುಷ್ಟಿ 1-14 11.09.00 
0-02ಬಿಕೆ 























(೮೫೭) 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 

































































ಕ್ತ ಸಂ ಸರ್ವೆ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ ಪಡೆದ ದಿನಾಂಕ 
10. 138 ಖುಷ್ಟಿ 1-15 11.09.00 
11, 125 ಭಾಗಾಯ್ತು 0-36 11.09.00 
12. 128:1 ಭಾಗಾಯ್ತು 0-14 11.09.00 
13. 128:2 ಖುಷ್ಟಿ 0-16 11.09.00 
14. 128:3 ಖುಷ್ಟಿ 0-25 11.09.00 
15, 128:4 ಮುಷ್ತಿ 0-13 11.09.00 
16. 128:7 ಖುಷ್ಟಿ 0-05 11.09.00 
17. 128:8 ಮುಷ್ತಿ 0-06 11.09.00 
18. 128:9 ಖುಷ್ಟಿ 0-18 11.09.00 
19. 128:6 ಮುಷ್ತಿ 0-31 11.09.00 
20. 128:12 ಭಾಗಾಯ್ತು 0-01 11.09.00 
21. 128:11 ಭಾಗಾಯ್ತು 0-08 11.09.00 
22. 128:10 ತರಿ 0-10 11.09.00 
23: 127 ತರಿ 0-18 11.09.00 
24. 129:1 ಖುಷ್ಟಿ 0-14 11.09.00 
25. 129:2 ಖುಷ್ಟಿ 0-03 11.09.00 
26. 129:3 ಖುಷ್ಟಿ 0-15 11.09.00 
27. 130 ಖುಷ್ಟಿ 0-14 11.09.00 
0-02ಎಕೆ 




















ಹೆಚ್‌.ಆರ್‌. ಜಗದೀಶ್‌ 
ಪಿ.ಆರ್‌. 211 ವಿಶೇಷ ಭೂಸ್ವಾಧೀನಾಧೀಕಾರಿಗಳು, 
ರಾಮನಗರ ಉಪ ವಿಭಾಗ, ರಾಮನಗರ. 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6(1) ತಿದ್ದುಪಡಿ ಅಧಿಸೂಚನೆ 
ಅಧಿಸೂಚನೆ ಕ್ರಮಾಂಕ: ಕಂಇ 49 ಭೂಸ್ವಾಬೆ 2008, ದಿನಾಂಕ: 7ನೇ ಜೂನ್‌ 2008 
ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ:66 ಮುನಿರೆಡ್ಡಿ ಬ್ಲಾಕ್‌, ಮಾರುತಿ ನಗರ ಜಮೂನನ್ನು ರಸ್ತೆ ವಿಸ್ತರಣೆ 
ಉದ್ದೇಶಕ್ಕೆ ಸ್ವತ್ತಿನ ನಂ:16:48ರ ನಿವೇಶನದಲ್ಲಿ 240ಚ.ಅಡಿ. ಹಾಗೂ ಸ್ವತ್ತಿನ ಸಂಖ್ಯೆ:16ಇ:19 ಹಳೆ ನಂ:17:97ರ ನಿವೇಶನದಲ್ಲಿ 
240.ಚಅಡಿ.ಪ್ರದೇಶವನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 6(1) ಅಧಿಸೂಚನೆಯನ್ನು ಕಂಇ.72 ಭೂ ಸ್ಥಾಬೆ 07 
ದಿನಾ೦ಕ:21.09.2007ರಂದು ಹೊರಡಿಸಿದ್ದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾ೦ಕ:8.11.07 ರಂದು ಪ್ರಕಟವಾಗಿರುತ್ತದೆ. ಸದರಿ 
ಅಧಿಸೂಚನೆಯಲ್ಲಿ ಭೂ ಸ್ವಾಧೀನ ಸ್ವತ್ತಿನ ಭೂ ಮಾಲಿಕರ ಹೆಸರು ಕ್ರಮ ಸಂಖ್ಯೆ:2 ರಲ್ಲಿ ವ್ಯತ್ಕಾಸವಾಗಿದ್ದು ಅದನ್ನು ಈ 
ಕೆಳಕ೦ಡಂತೆ ತಿದ್ದುಪಡಿ ಮಾಡಲಾಗಿದೆ. 








ಕಾಯ್ದೆ ಕಲಂ 6(1)ರ ಅಧಿಸೂಚನೆಯಲ್ಲಿ ಕ್ರಮಸಂಖ್ಯೆ:2ರಲ್ಲಿ ತಿದ್ದುಪಡಿಯಂತೆ ಈಗ ಕ್ರ.ಸಂ:2ರಲ್ಲಿ ಪ್ರಕಟವಾಗ 
ಪ್ರಕಟವಾಗಿರುವುದು. ಬೇಕಾಗಿರುವುದು 
ಖಾತೆದಾರರ ಹೆಸರು ಖಾತೆದಾರರ ಹೆಸರು 
ಸೌಭಾಗ್ಯ ಕೆ.ವಿ. ಪಾರ್ವತಮ್ಮ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 213 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೫೯ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕಃ ಕಂಇ 30 ಭೂಸ್ವಾತು 2008, ದಿನಾಂಕಃ 7ನೇ ಜೂನ್‌ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಆಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್‌ಎಕ್ಯೂ/ಎಸ್‌ಆರ್‌/ 69/2006-07, ದಿನಾಂಕಃ 03.02.2007ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಆಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 























ಅನುಸೂಜಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ, ತಿಪಟೂರು ಹೋಬಳಿ: ಕಸಬಾ, ದಬ್ಬೇಘಟ್ಟ, ನೊಣವಿನಕೆರೆ ಗ್ರಾಮ: 1. ಹುಲಿಕಲ್‌, 2. ಬ್ರಹ್ಮದೇವರಹಳ್ಳಿ, 
3. ಗುಡ್ಡೇನಹಳ್ಳಿ, 4. ತಂಡಗ, 5. ಬಳ್ಳೇಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
].ಗ್ರಾಮ: ಹುಲಿಕಲ್‌ 
1 [ಜವರೇಗೌಡ ಬಿನ್‌ ನಂಜೇಗೌಡ ಜವರೇಗೌಡ 24/1ಬ | ಭಾಗಾಯ್ತು | 56 24/1ಎ ಉಳಿಕೆ 24/2 0-01 0-30 
2 ರಾಮೇಗೌಡ ತಾಯಿ ಲಕ್ಷ್ಮಮ್ಮ ರಾಮೇಗೌಡ 24/2 |ಭಾಗಾಯ್ದು| 56 24/3 24/1ಎ1ಬಿ ಉಳಿಕೆ 0-04 0-68 
3 (ಬೋರೇಗೌಡ ಬಿನ್‌ ಜವರೇಗೌಡ, ರಾಮೇಗೌಡ 24/3 | ಭಾಗಾಯ್ತು | ಉಳಿಕೆ 24/4 24/2 25/1 0-2 1/4 0-42 
ರಾಮೇಗೌಡ ಬಿನ್‌ ಜವರೇಗೌಡ 


































































































೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
4 ಭೈರಯ್ಯ ಬಿನ್‌ ಲಿಂಗಯ್ಯ, ನಂಜಮ್ಮ ಜವರೇಗೌಡ 24/1ಎ | ಭಾಗಾಯ್ತು | 24/1ಬಿ 24/4 ಉಳಿಕೆ 24/2 0-2 1/2 0-44 
ಕೋಂ ರಂಗೇಗೌಡ, ಚಿಕ್ಕೇಗೌಡ ಬಿನ್‌ 
ವನರಂಗೇಗೌಡ, ಜವರೇಗೌಡ ಬಿನ್‌ 
ನಂಜೇಗೌಡ 
5 ರಾಮೇಗೌಡ ಬಿನ್‌ ಲಕ್ಕಮ್ಮ ರಾಮೇಗೌಡ 24/4 | ಭಾಗಾಯ್ತು | 24/1ಎ, | ಉಳಿಕೆ ಉಳಿಕೆ 25/1 0-2 3/4 0-46 
2,3 23/2 
6 |ಎಚ್‌.ಎ.ರಮೇಶ್‌ ಬಿನ್‌ ಅಣ್ಣೇಗೌಡ, ಎಚ್‌.ಎ.ರಮೇಶ್‌, 25/1 | ಭಾಗಾಯ್ತು | ಉಳಿಕೆ 23/2 24/3,4 ಉಳಿಕೆ 0- 03/4 0-15 
ಎಚ್‌.ಎಸ್‌. ಮರಿಬೋರಯ್ಯ ಬಿನ್‌ ಎಚ್‌.ಎಸ್‌. ಮರಿಬೋರಯ್ಯ, 
ಸಣ್ಣಬೋರೇಗೌಡ, ಎಚ್‌.ಎಂ. ಬೀಟ್‌. ರಾಮಸ್ವಾಮಿ 
ರಾಮಸ್ವಾಮಿ ಬಿನ್‌ ಮರಿಬೋರೇಗೌಡ 
7 ಹೆಚ್‌.ಎಸ್‌. ನೀಲಕಂಠ ಬಿನ್‌ ಲೇ. ಡಿ. ಹೆಚ್‌.ಎಸ್‌. ನೀಲಕಂಠ 23/2 | ಭಾಗಾಯ್ತು |, 24/4, 23/1 ಉಳಿಕೆ ಉಳಿಕೆ 0-01 0-21 
ಶಿವಲಿಂಗಪ್ಪ 25/1 
8 ಹೆಚ್‌.ಎಸ್‌. ನೀಲಕಂಠ ಬಿನ್‌ ಲೇ.ಡಿ. ಹೆಚ್‌.ಎಸ್‌. ನೀಲಕಂಠ 23/1 | ಭಾಗಾಯ್ತು , 23/2 | 11/2ಸಿ,7 ಉಳಿಕೆ ಉಳಿಕೆ 0-02 0-42 
ಶಿವಲಿಂಗಪ 
ಖಿ 
9 (ಮುದ್ದಆರಸೇಗೌಡ ಉ.ರಾಮೇಗೌಡ ಮುದ್ದಆರಸೇಗೌಡ 11/2ಸಿ | ಭಾಗಾಯ್ತ | 23/1 11/6 11/7 ಉಳಿಕೆ 0- 3/4 0-15 
ಬಿನ್‌ ಕಪನಿಗೌಡ, ಶಿವಣ್ಣ ಬಿನ್‌ ಉಪಾಮೇಗೌಡ, ಶಿವಣ 
9 ೨ ಣ 
ಕಪನಿಗೌಡ 
10 ಬೋರಲಿಂಗಯ್ಯ ಬಿನ್‌ ಭೈರೇಗೌಡ, ಲಕ್ಷ್ಮಮ್ಮ, ಚಿಕ್ಕಬೋರೇ ಗೌಡ, | 11/1 | ಭಾಗಾಯ್ತು | 11/6 13/3ಎ ಉಳಿಕೆ ಉಳಿಕೆ 0- 1/2 0-04 
ಗೋಲದ ಬರೋ ಪಾರ್ವತಮ್ಮ 11/6 | ಭಾಗಾಯು | 11/7 11/1 ಉಳಿಕೆ ಉಳಿಕೆ 0-1 1/2 0-10 
ಪಾರ್ವತಮ್ಮ ಕೋಂ ಜವರೇಗೌಡ ಣೆ 
11/7 | ಭಾಗಾಯ್ತ | 23/1 11/6 ಉಳಿಕೆ 11/2 0-1 3/4 0-12 
11 ಶಾಂತಮ್ಮ ಕೋಂ `ರಂಗಪ್ಪಗೌಡ ಶಾಂತಮ್ಮ 13/3ಎ ಖುಷ್ಕಿ 11/1 13/3ಬಿ ಉಳಿಕೆ 13/3ಬಿ 0-3/4 0-04 
12 ಪುಟ್ಟನಂಜಮ್ಮ ಕೋಂ ಅಮಾಸೆಗೌಡ ಅಮಾಸೆಗೌಡ 13/3ಬಿ ಖುಷ್ಕಿ 13/3ಎ 13/1 ಉಳಿಕೆ ಉಳಿಕೆ 0-1 1/4 0-06 


























ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ 


೮೬೧ 




































































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
13 ಎಚ್‌.ಎನ್‌.ಶಿವಣ್ಣ ಬಿನ್‌ ಎಚ್‌.ಟಿ. ನಂಜಮ್ಮ, ಲೋಲಾಷಮ್ಮ, 13/1 ಭಾಗಾಯ್ತು 13/3ಬಿ 14/2 ಉಳಿಕೆ ಉಳಿಕೆ 0-02 0-32 
ನಂಜೇಗೌಡ, ನಂಜಮ್ಮ ಕೋಂ ಎಚ್‌.ಟಿ. ಕಮಲಮ್ಮ, ಗಂಗಾವತಿ, 
ನಂಜೇಗೌಡ, ಲೋಲಾಷಮ್ಮ ಬಿನ್‌ ಎಚ್‌.ಎನ್‌. ಶಿವಣ್ಣ 
ನಂಜಮ್ಮ, ಕಮಲಮ್ಮ ಬಿನ್‌ ನಂಜಮ್ಮ, 
ಗಂಗಾವತಿ ಬಿನ್‌ ನಂಜಮ್ಮ 
14 ಮುದ್ದೇಗೌಡ ಬಿನ್‌ ಕರಿಗೌಡ, ಎಚ್‌.ಎನ್‌. ಎಚ್‌.ಎಸ್‌.ಸತ್ಯ ನಾರಾಯಣ, | 14/2 | ಭಾಗಾಯ್ತು | 13/1 14/1 ಉಳಿಕೆ ಉಳಿಕೆ 0- 01/2 0-09 
ಸತ್ಯನಾರಾಯಣ ಬಿನ್‌ ನಂಜುಂಡೇಗೌಡ ಮುದ್ದೇಗೌಡ 
15 ದೊಡ್ಡಮ್ಮ ಕೋಂ ಅಣ್ಣೇಗೌಡ, ದೊಡ್ಡಮ್ಮ, ಜವರೇಗೌಡ, 14/1 ಭಾಗಾಯ್ತು 14/2 15/4, 5ಬಿ ಉಳಿಕೆ ಉಳಿಕೆ 0- 03/4 0-13 
ಜವರೇಗೌಡ ಬಿನ್‌ ನಂಜೇಗೌಡ, ಎಚ್‌.ಎಂ.ರಾಮಸ್ವಾಮಿ, 
ಎಚ್‌.ಎಂ:ರಾಮಸ್ವಾಮಿ ಬಿನ್‌ ಕುಮಾರಸ್ವಾಮಿ, ಎಚ್‌.ಎಸ್‌. 
ಎಚ್‌.ಎಸ್‌.ಮರಿಬೋರೇಗೌಡ, ಮರಿಬೋರೇಗೌಡ, ಎಚ್‌.ಎ. 
ಕುಮಾರಸ್ವಾಮಿ ಬಿನ್‌ ರಂಗೇಗೌಡ, ರಮೇಶ್‌, ಎಚ್‌.ಎಂ. 
ಎಚ್‌.ಎಸ್‌. ಮರಿಬೋರೇಗೌಡ, ಚಂದ್ರಶೇಖರಯ್ಯ 
ಎಚ್‌.ಎ. ರಮೇಶ್‌ ಬಿನ್‌ ಅಣ್ಣೇಗೌಡ, 
ಎಚ್‌.ಎಂ. ಚಂದ್ರಶೇಖರಯ್ಯ ಬಿನ್‌ 
ಎಚ್‌.ಎಸ್‌.ಮರಿಬೋರೇಗೌಡ 
15/5ಎ ಭಾಗಾಯ್ತು ಉಳಿಕೆ 16 21/2 15/5ಬಿ 0- 1 1/2 0-23 
16 ನಂಜೇಗೌಡ ಬನ್‌ ಲಕ್ಕಣ್ಣಗೌಡ ನಂಜೇಗೌಡ 15/5ಬಿ | ಖುಷ್ಕಿ 14/1 16 (ಉಳಿಕೆ 15/5ಎ, 15/4 0- 01/2 0-02 
ಭಾಗಾಯ್ತು 0-01 0-13 
17 ಲಕ್ಕಣ್ಣಗೌಡ ಬಿನ್‌ ಲಕ್ಕಣ್ಣಗೌಡ ಲಕ್ಕಣ್ಣಗೌಡ 15/4 ಖುಷ್ಕಿ 14/1 16 15/5ಬಿ ಉಳಿಕೆ 0- 01/4 0-01 
ಭಾಗಾಯ್ತು 0-01/2 0-13 
18 ಎಚ್‌.ಎಸ್‌ ಶಾಜಣ್ಣ ಬಿನ್‌ ಶಿವನಂಜಪ್ಪ, ಎಚ್‌.ಎಸ್‌ ರಾಜಣ್ಣ, ಶೆಟ್ಟಪ್ಪ, 16 ಭಾಗಾಯ್ತು 15/5ಎ, 18/1, 21/2 ಉಳಿಕೆ 0-3 1/2 0-58 
ಶೆಟ್ಟಪ್ಪ ಬಿನ್‌ ತಿರು ಮಲಶೆಟ್ಟಿ, ಎಚ್‌.ಟಿ. ಕುಮಾರ, 5ಬಿ, 4 (20/2 ಮತ್ತು 
ವೆಂಕಟೇಶಯ್ಯ, ಎಚ್‌.ಟಿ. ಕುಮಾರ ಬಿನ್‌ ವೆಂಕಟೇಶಯ್ಯ ಮತ್ತು ಉಳಿಕೆ 
ತಿರುಮಲಶೆಟ್ಟ ಉಳಿಕೆ 





















































೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
19 ದಾವಯ್ಯ ಬಿನ್‌ ದಾವಯ್ಯ ದಾವಯ್ಯ 21/2 | ಭಾಗಾಯ್ತು | ಉಳಿಕೆ 20/2 ಉಳಿಕೆ 15/5ಎ, 16 0-02 0-34 
20 |ಕೆ.ಆರ್‌ ಸಾಮೇಗೌಡ ಬಿನ್‌ ರಂಗೇಗೌಡ ಕೆ.ಆರ್‌. ರಾಮೇಗೌಡ 20/2 | ಭಾಗಾಯ್ತು | 16, 21/2| 19/2 ಉಳಿಕೆ 18/1 0-1 3/4 0-35 
21 ದ್ಯಾವಯ್ಯ ಬಿನ್‌ ಮರಿಯಪ್ಪ (ದತ್ತು) ದ್ಯಾವಯ್ಯ, ಕೆ.ಆರ್‌. 18/1 | ಭಾಗಾಯ್ತು 16 19/2,3 20/2 ಉಳಿಕೆ 0-1 1/2 0-23 
ಕೆ.ಆರ್‌ ರಾಮೇಗೌಡ ಬಿನ್‌ ರಂಗೇ ಗೌಡ, |ರಾಮೇಗೌಡ. ದಾವಯ 
ತ ಶಿ ಠಿ 
ದ್ಯಾವಯ್ಯ ಬಿನ್‌ ದ್ಯಾವಯ್ಯ 
22 |ಕೆ.ಆರ್‌.ರಾಮೇಗೌಡ ಬಿನ್‌ ರಂಗೇಗೌಡ ಕೆ.ಆರ್‌. ರಾಮೇಗೌಡ 19/2 | ಭಾಗಾಯ್ತ | 20/2, ಗಡಿ ಉಳಿಕೆ 19/3 0-1 1/2 0-29 
18/1 
23 ಲಕ್ಕಣ್ಣಗೌಡ ಬಿನ್‌ ಜವರೇಗೌಡ ಲಕ್ಕಣ್ಣಗೌಡ 19/3 | ಭಾಗಾಯ್ತು |, 18/1 ಗಡಿ 19/2 ಉಳಿಕೆ 0-1 1/4 0-25 
ಒಟ್ಟು 1-11/4 6-69 
2.ಗ್ರಾಮಃ ಬ್ರಹ್ಮದೇವರಹಳ್ಳಿ 
24 ಬೈರ ಬಿನ್‌ ಚನ್ನಯ್ಯ, ಗಂಗೇಗೌಡ ಬಿನ್‌ ಚನ್ನಯ್ಯ, ಲಕ್ಷ್ಮಣ, 7/1 |ಭಾಗಾಯ್ದು| ನಾಲೆ ಹಳ್ಳ | ಉಳಿಕೆ, ಹಳ್ಳ | ಉಳಿಕೆ 0-04 1/2 0-65 
ಲಕ್ಷ ಗೌಡ, ಗಂಗೇಗೌಡ ಬಿನ್‌ ಕೆಂಪೇಗೌಡ, ಲಕ್ಷ ಮ್ಮ, 
ಎ 
ಚಿಕ್ಕನಗೌಡ, ಚಿಕ್ಕೇಗೌಡ ಬಿನ್‌ ಕೆ.ಆರ್‌. ನಂಜುಂಡೇಗೌಡ, 
ರಂಗೇಗೌಡ, ಚಿಕ್ಕೇಗೌಡ, ರಂಗೇಗೌಡ ಚಿಕ್ಕೇಗೌಡ, ರಂಗೇಗೌಡ ಬೈರಾ. 
ಬಿನ್‌ ಚಿಕ್ಕೇಗೌಡ, ಲಕ್ಷ್ಮಮ್ಮ ಕೋಂ ® 
ಚಿಕ್ಕೇಗೌಡ, ಕೆ.ಆರ್‌.ನಂಜುಂಡೇಗೌಡ 
ಬಿನ್‌ ರಂಗೇಗೌಡ 
25 ರಂಗಯ್ಯಶೆಟ್ಟಿ ಬಿನ್‌ ಹನುಮಂತಯ್ಯ, ಕೆ.ಆರ್‌. ನಂಜುಂಡೇ ಗೌಡ, 8/10 ಭಾಗಾಯ್ತು | ಹಳ್ಳ 8/11 ಉಳಿಕೆ ಉಳಿಕೆ 0-01 0-21 
ನಂಜುಂಡೇಗೌಡ ಬಿನ್‌ ಲಿಂಗೇಗೌಡ, `ರಂಗಯ. ಕಪನೀ ಗೌಡ 
py p 
ಕಪನೀಗೌಡ, ಶಾಂತರಾಜಯ್ಯ, ಕೆ.ಪಿ. ಕತ ರಾಜಯ್ಯ, 
ನಂಜುಂಡೇಗೌಡ ಬಿನ್‌ ರಂಗೇಗೌಡ ಹ 








































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೬೩ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
26 ಕೆ.ಎಸ್‌. ರಮೇಶ್‌ ಬಿನ್‌ ಕೆ.ಎಲ್‌. ಕೆ.ಎಸ್‌. ರಮೇಶ್‌ 8/11 | ಭಾಗಾಯ್ತು | 8/10, 8/12 8/8 ಉಳಿಕೆ 0-05 1-04 
ಶಿವಣ್ಣಗೌಡ ಉಳಿಕೆ 
27 (ಮಾಯಮ್ಮ ಕೋಂ ಕೆ.ಜಿ.ಶಿವೇಗೌಡ, ಮಾಯಮ್ಮ, ದೇವೀರಮ್ಮ 8/8 ಭಾಗಾಯ್ತು | ಉಳಿಕೆ 8/7 ಉಳಿಕೆ ರಸ್ತೆ 0-02 1/4 0-47 
ದೇವೀರಮ್ಮ ಕೋಂ ರಶಾಮಲಿಂಗೇ ಗೌಡ 
28 ನಂಜೇಗೌಡ ಬಿನ್‌ ಅನಂತಯ್ಯ ಡಿ.ಬೋರೇಗೌಡ, 8/7 ಭಾಗಾಯ್ತು | 8/8, 8/5 (ಗಡಿ, ಉಳಿಕೆ 8/6ಸಿ, ಉಳಿಕೆ ರಸ್ತೆ 0-9 1/2 2-07 
ಅನಂತಯ್ಯ, ನಂಜೇಗೌಡ ಉಳಿಕೆ 
ಮತ್ತು ಅನಂತಯ್ಯ 
ಒಟ್ಟು 0-22 1/4 4-44 
ತಿ.ಗ್ರಾಮಃ ಗುಡ್ಡೇನಹಳ್ಳಿ 
29 ಹೆಚ್‌.ಆರ್‌. ರಂಗಪ್ಪ ಬಿನ್‌ ರಂಗಯ್ಯ [ಹೆಚ್‌.ಆರ್‌.ರಂಗಪ್ಪ 12/6 ಖುಷ್ಕಿ ಉಳಿಕೆ ಉಳಿಕೆ ನಾಲೆ 35/3 0-04 1/2 0-13 
127/3 
30 (ಎಸ್‌:ರಂಗಪ್ಪ,ಗಂಗಮ್ಮ ಕೋಂ ಪಿ. ಎಸ್‌.ರಂಗಪ್ಪ, ಗಂಗಮ್ಮ 127/3 ಖುಷ್ಕಿ 126 ಉಳಿಕೆ ಉಳಿಕೆ 34/1 0-02 0-06 
ರಾಮಯ್ಯ 
31 ಫಡ ಫಡ 34/1 ಖುಷ್ಕಿ |35/1,2,| ಉಳಿಕೆ 127/3 34/2 0-05 1/2 0-17 
3,4,6, 
7,8 
32 |ಜಿ.ಬಿಸಾಮಣ್ಣ ಬಿನ್‌ ಬೊಮ್ಮೇಗೌಡ, ಜಿ.:ರಾಮಕೃಷ್ಣೇಗೌಡ, 35/3 ಖುಷ್ಕಿ ಉಳಿಕೆ 34/1 126 35/1 0-01 1/4 0-05 
ಜಿ.ಬಿ. ರಾಮಣ್ಣ ಬಿನ್‌ ಲೇಟ್‌ ಜಿ.ಬಿ.ಸಾಮಣ್ಣ, 
ಮು ಸುಷ್ಟ ರಾಮಕೃಷ್ಣೇಗೌಡ 
33 (ಅಮಾಸೇಗೌಡ ಬಿನ್‌ ತೋಪೇಗೌಡ ಅಮಾಸೇಗೌಡ 35/1 ಖುಷ್ಕಿ ಉಳಿಕೆ 34/1 35/3 35/2 0-01 0-04 
34 ತಿಮ್ಮ ಬಿನ್‌ ನಂಜ, ತೋಪೇಗೌಡ ಬಿನ್‌ |ತಿಮ್ಮ;ರಾಮಯ್ಯ 35/2 ಖುಷ್ಕಿ ಉಳಿಕೆ 34/1 35/1 35/4 0-01 0-04 
ರಂಗೇಗೌಡ 
















































































೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
35 |ತೋಷೇಗೌಡ ಬಿನ್‌ ರಂಗೇಗೌಡ ೇಪೇಗೌಡ, ರಾಮಯ್ಯ 35/4 ಖುಷ್ಕಿ ಉಳಿಕೆ 34/1 35/2 35/6 0-01 0-04 
36 |ತಂಟ್ರಿರಂಗಪ್ಪ ಅಮಾಸೇಗೌಡ 35/6 ಖುಷ್ಕಿ ಉಳಿಕೆ 34/1 35/4 35/8 0-0 1/2 0-02 
37 |ಬುಗಡ ಬಿನ್‌ ರಾಮ, ಶ್ರೀನಿವಾಸ್‌ ಬಿನ್‌ ರಂಗಪ್ಪ, ಶ್ರೀನಿವಾಸ್‌, 35/8 ಖುಷ್ಕಿ ಉಳಿಕೆ 34/1 35/6 35/7 0-0 1/2 0-02 
ರಾಮಣ್ಣ ಬುಗುಡ 
38 |ತೋಷೇಗೌಡ ಬಿನ್‌ ರಾಮೇಗೌಡ, ತೋಪೇಗೌಡ, ವಿರೂಪಾಕ್ಷ 35/7 ಖುಷ್ಕಿ ಉಳಿಕೆ | 34/1,2 35/8 |34/2,27/3| 0-01 1/4 0-05 
ವಿರೂಪಾಕ್ಷ ಬಿನ್‌ ತಿಮ್ಮೇಗೌಡ 
39 ರಾಮಯ್ಯ ಬಿನ್‌ ನಂಜಯ್ಯ ರಾಮಯ್ಯ 34/2 | ಭಾಗಾಯ್ತ | 35/7, ಉಳಿಕೆ 34/1 30/2ಎ 0-02 0-31 
27/3 
40 ತಿಮ್ಮೇಗೌಡ ಬಿನ್‌ ಕರಿಯಪ್ಪಗೌಡ, ರಾಮಣ್ಣ, ತಿಮ್ಮೇಗೌಡ 27/3 ಖುಷ್ಕಿ ಉಳಿಕೆ 34/2 | 35/7, 34/2, 27/2 0-01 0-03 
ತೋಪೇಗ್‌ೌಡಬಿನ್‌ ರಾಮೇಗೌಡ 
41 ತಂಟ್ರಿರಂಗಯ್ಯ ಬಿನ್‌ ತೋಪಯ್ಯ, ಕೆ.ರಂಗಯ್ಯ, ಎಸ್‌.ಟಿ. 27/2 |ಭಾಗಾಯ್ತ | ಉಳಿಕೆ 30/2ಎ 27/3 27/4ಬಿ 0-01 1/2 0-23 
ಎಸ್‌.ಟಿ. ಶಿವನಂಜೇಗೌಡ ಬಿನ್‌ ಶಿವನಂಜಪ 
ಖಿ 
ತಿಮ್ಮೇಗೌಡ 
42 |ಬುಗುಡಯ್ಯ ಬಿನ್‌ ರಾಮಯ್ಯ, ಬುಗುಡಯ್ಯ, ಎಸ್‌. ರಂಗಪ್ಪ, 27/4ಬಿ | ಭಾಗಾಯ್ತು | ಉಳಿಕೆ | 30/2ಎ, 27/2 27/10 0-01 1/2 0-23 
ಎಸ್‌.ರಂಗಪ್ಪ, ಸಣ್ಣರಂಗಯ್ಯ, ಕೃಷ್ಣಪ್ಪ ಸಣ್ಣರಂಗಯ್ಯ, ಕೃಷ್ಣಪ್ಪ, 2ಬಿ1 
ಬಿನ್‌ ಎಸ್‌ ರಂಗಪ್ಪ, ಬಸವರಾಜು ಬಿನ್‌ ಬಸವರಾಜು 
ರಂಗಪ 
ಖಿ 
43 ಸಾವಿತ್ರಮ್ಮ ಕೋಂ ಲೇಟ್‌ ರಂಗಪ್ಪ, ಸಾವಿತ್ರಮ್ಮ, ಮಂಜಯ್ಯ 27/10 | ಭಾಗಾಯ್ತು | ಉಳಿಕೆ, | 30/2ಬಿ1, | 27/4ಬಿ, 27/9ಎ, 0-05 0-77 
ಮಂಜಯ್ಯ ಬಿನ್‌ ಲೇಟ್‌ ತಿಮ್ಮಯ್ಯ 27/6 2ಬಿ3 ಉಳಿಕೆ 27/8 
44 ನಂಜಯ್ಯ ಬಿನ್‌ ಕೋಣಪ್ಪ,ಕೋಣಪ್ಪ ನಂಜಯ್ಯ ಕೋಣಪ್ಪ 30/2ಎ | ಭಾಗಾಯ್ತು | 27/2, ಉಳಿಕೆ 34/2 30/2ಬಿ1 0-0 1/2 0-07 
ಬಿನ್‌ ನಂಜೇಗೌಡ 27/4ಬಿ 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೬೫ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಕೀರ್ಣ ಆಕಾರ 
45 ನಂಜಯ್ಯ ಬಿನ್‌ ಮಾಸ್ತಯ್ಯ, ನಂಜಯ್ಯ, ಶಿವಲಿಂಗಯ್ಯ, 30/2ಬಿ1 | ಭಾಗಾಯ್ತು | 27/4 ಬಿ, ಉಳಿಕೆ 30/2ಎ 27/10 0-0 1/2 0-07 
ಶಿವಲಿಂಗಯ್ಯ ಬಿನ್‌ ಪಾತ್ರಯ್ಯ, ಗಂಗಪ್ಪ ಗಂಗಪ್ಪ, ತಿಮ್ಮೇಗೌಡ, 27/10 
ಬಿನ್‌ ಪಾತ್ರಯ್ಯ, ತಿಮ್ಮೇಗೌಡ ಬಿನ್‌ ಗಂಗಮ್ಮ 
ಕರಿಯಪ್ಪ, ಗಂಗಮ್ಮ ಕೋಂ ರಾಮಯ್ಯ 
46 ಎಸ್‌. ರಂಗಯ್ಯ, ಸಣ್ಣರಂಗಯ್ಯ, ಕೃಷ್ಣಪ್ಪ, ಬಸವರಾಜು, ಎಸ್‌. | 27/9ಎ ಖುಷ್ಕಿ 27/8 30/2ಬಿ4 | 27/10 ಉಳಿಕೆ 0-0 1/2 0-02 
ಗಂಗಮ್ಮ ಕೋಂ ರಾಮಯ್ಯ, ಎಸ್‌. ರಂಗಪ್ಪ, ಸಣ್ಣರಂಗಯ್ಯ, ಭಾಗಾಯ್ತು 0-01 0-15 
ರಂಗಪ್ಪ, ಬಸವರಾಜು, ಎಸ್‌.ಕೃಷ್ಣಪ್ಪ, ಗ್ಲಗಮ 
ಬಸವರಾಜು 
47 ಸಣ್ಣರಂಗ ಬಿನ್‌ ತಿಮ್ಮ, ಎಸ್‌. ಟಿ. ಅಮಾಸೇಗೌಡ, 27/8 | ಭಾಗಾಯ್ತು ಉಳಿಕೆ 27/9ಸಿ 27/10, |24/4ರ ಹಳ್ಳ 0-05 0-77 
ಶಿವನಂಜಪ್ಪ ಬಿನ್‌ ತಿಮ್ಮೇಗೌಡ ಎಸ್‌.ಟಿ.ಶಿವನಂಜಪ್ಪ ಉಳಿಕೆ 27/6 
48 ರಂಗಪ್ಪ ಬಿನ್‌ ತಿಮ್ಮಯ್ಯ, ತೋಪೇಗೌಡ [ರಂಗಪ್ಪ, ತೋಪೇಗೌಡ 27/6 | ಭಾಗಾಯ್ದು| ಉಳಿಕೆ 27/10 ಉಳಿಕೆ 27/8 0- 1/4 0-07 
ಬಿನ್‌ ರಾಮೇಗೌಡ 
ಒಟ್ಟು 0-37 3-34 
4. ಗ್ರಾಮಃ ತೆಂಡಗ 
49 ಕೆಂಪಮ್ಮ ಕೋಂ ಬೋರಯ್ಯ ಕೆಂಪಮ್ಮ 293/1 ಖುಷ್ಕಿ | ಈಗಾಗಲೇ | ಉಳಿಕೆ 307 317 0-10 0-34 
ಭೂ 
ಸ್ವಾ ಛೀನವಾದ 
ಪ್ರದೇಶ 
50 ಟಿ.ಬಿ. ಕುಮಾರಸ್ವಾಮಿ ಬಿನ್‌ ಟಿ.ಎಂ. ಟಿ.ಬಿ.ಕುಮಾರಸ್ವಾಮಿ 324/1ಬಿ1, ಖುಷ್ಕಿ 324/3 321 ಉಳಿಕೆ 324/1ಬಿ2 0-02 0-07 
ಬೋರೇಗೌಡ 
51 (ಟಿ.ಎಂ.ಬೋರೇಗೌಡ ಬಿನ್‌ ಮುದ್ದಪ್ಪ 324/1ಬಿ2, ಖುಷ್ಕಿ 324/3 321 | 324/1ಬಿ1 ಉಳಿಕೆ 0-08 0-28 
52 |ತಿಮ್ಮಯ್ಯ ಉ. ಶಿವಣ್ಣ ಬಿನ್‌ ನಂಜೇಗೌಡ ತಿಮ್ಮಯ್ಯ ಉ. ಶಿವಣ್ಣ 325/1 ಖುಷ್ಕಿ 325/1ಬಿ | 324/3 ಉಳಿಕೆ ಉಳಿಕೆ 0-12 0-24 




































































































































































೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
53 |ವಿಜಯಗೌಡ, ಪ್ರಮೀಣ, ಮೈ.ಗಾ.ತಾಯಿ |ವಿಜಯಗೌಡ, ಪ್ರಮೀಣ, 292/2 ಖುಷ್ಕಿ | 293/2 | 292/3 ಉಳಿಕೆ 318 0-05 0-17 
ಪುಟ್ಟನಂಜಮ್ಮ, ತ್ಯಾಗರಾಜ ತ್ಯಾಗರಾಜ, ಲಕ್ಷ ಮ್ಮ 
ಮೈ:ಗಾ.ತಾಯಿ ಸಾಕಮ್ಮ. ಶಿವಕುಮಾರ, 
ಮೈ.ಗಾ.ತಾಯಿ ಸಾಕಮ್ಮ, ಲಕ ಮ 
ಲ (9; ae ಹ 
ಕೋಂ ಲೇಟ್‌ ಹುಚ್ಚೆ ಗೌಡ 
ಒಟ್ಟು 0-37 1-30 
5. ಗಾಮಃ ಬಳ್ಳಿಕೆರೆ 
54 ಜಯಮ್ಮ ಕೋಂ ಶಿವನಂಜಪ್ಪ, ರಮೇಶ್‌ [ಜಯಮ್ಮರಮೇಶ್‌ ಗೌಡ, 115 ಖುಷ್ಕಿ ಉಳಿಕೆ |115 ಇತರೆ ( ಉಳಿಕೆ ಉಳಿಕೆ 0-05 0-20 
ಗೌಡ ಬಿನ್‌ ನಂಜಪ್ಪ ಜಯಮ್ಮ 
55 /ಗಂಗಾಧರಶೆಟ್ಟ ಬಿನ್‌ ಬಸವಶೆಟ್ಟಿ ಗಂಗಾಧರಶೆಟ್ಟ 115/3ಪಿ ಖುಷ್ಕಿ |115 ಇತರೆ| ಉಳಿಕೆ 115 ಇತರೆ ಉಳಿಕೆ 0-02 0-08 
ಒಟ್ಟು 0-07 0-28 
ಘೋಷ್ಟಾರೆ 
ಕ್ರ.ಸಂ. ಗ್ರಾಮದ ಹೆಸರು ಖುಷ್ಕಿ ಬಾಗಾಯ್ತು ಒಟ್ಟು 
1 ಹುಲಿಕಲ್‌ 0-2 3/4 0-38 1/2 1-1 1/4 
2 ಬ್ರಹ್ಮದೇವರಹಳ್ಳಿ - 0-22 1/4 0-22 1/4 
3 'ಗುಡ್ಡೇನಹಳ್ಳಿ 0-19 3/4 0-17 1/4 0-37 
4 ತಂಡಗ 0-37 ದ 0-37 
5 ಬಳ್ಳೆಕೆರೆ 0-07 ದ 0-07 
ಒಟ್ಟು 1-26 1/2 1-38 3-24 1/2 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 197 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೬೭ 





ಕಂದಾಯ ಸಚಿವಾಲಯ, ಬೆಂಗಳೊರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕಃ ಕಂಇ. 29 ಭೂಸ್ವಾತು 2008, ದಿನಾಂಕಃ 7ನೇ ಜೂನ್‌ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಆಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್‌ಎಕ್ಕೂ ಎಸ್‌ಆರ್‌/67/2006-07, ದಿನಾಂಕಃ 25.01.2007 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಆಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ ಃ ತುಮಕೂರು ತಾಲ್ಲೂಕು ಃ ಕುಣಿಗಲ್‌ ಹೋಬಳಿ ಃ ಕೊತ್ತಗೆರೆ ಗ್ರಾಮ ಃ ನಾಗಲಾಪುರ, ಜಾಣಗೆರೆ 
ಚಕ್ಕುಬಂದಿ ಭೂಸ್ಲಾಛೀನ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪೈ 
]. ಗ್ರಾಮಃ ನಾಗಲಾಪುರ 
ಬೋರೇಗೌಡ ಬಿನ್‌ ಗೆಣಸಪ ಬೋರೇಗೌಡ 12/2ಬಿ ಖುಷ್ಮಿ 10/4 ನಾಲಾ ಉಜ ಉಜ 0-06 0-20 
2 ನಂಜುಂಡಯ್ಗ ಬಿನ್‌ ಗೂಳಯ ನಂಜುಂಡಯ 10/4 ಖುಷ್ತಿ 8 12/2ಬಿ ಉಜ ಉಜ 0-06 0-21 
3 ರೇವಣ್ಣ ಬಿನ್‌ ರೇವಣ್ಣ, ಕಾವೇರಮ್ಮ ನಾಗರಾಜು, ಪುಟ್ಟರೇವಣ್ಣ, 8 ಖುಷ್ಕಿ 7/1 10/4 ಗಡಿ 10/3-2 0-26 0-85 
ಕೋಂ ಶ್ಯಾಮಣ್ಣ, ಪುಟ್ಟರೇವಣ್ಣ ಬಿನ್‌ ಶಿವರಾಮಯ್ಯ, ವೆಂಕಟಪ್ಪ, ತರಿ 7/1 10/4 ಉಜ ಉಜ 0-15 0-64 
ಕಾಳಯ್ಯ, ವೆಂಕಟಪ್ಪ ಬಿನ್‌ ನಿಂಗಯ್ಯ, ಜಯಲಕ್ಕ ಮೈ ವೆಂಕಟಪ್ಪ, 
ನಾಗರಾಜು ಬಿನ್‌ ರೇವಣ್ಣ, ನಂಜುಂಡಯ್ಯ 
ಜಯಲಕ್ಷ ಮ್ಮ ಕೋಂ ನಾಗರಾಜು 
ಮತ್ತು ನಾಗರಾಜು, ನಂಜುಂಡಯ್ಯ ಬಿನ್‌ 
ಗೂಳಯ್ಯ ನಾಗರಾಜು 
















































































೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ 
ಕ್ರ. 
ನ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸೀರ್ಣ ಆಕಾರ 
ಸುಂ ೨೦ ೨೦ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪೈ 
ವೆಂಕಟಪ್ಪ ಟಿ.ಜಿ. 
ವೆಂಕಟಪ್ಪ ಬಿನ್‌ ನಿಂಗಯ್ದ ಟಿ.ಜಿ. ಈ 
ಕ 1" ಬಸವಯ್ಯ ಶಿವಣ, 
4 | ಬಸವಯ್ಯ ಶಿವಣ, ಫಿ ಣ್ಣ 7/1 ಖುಷಿ ಗಡಿ 8 ಗಡಿ ಉಜ 0-13 0-42 
ತ ಗುರುಬಸಪ್ಪ, 4 
ಗುರುಬಸಪ್ಮನಂಜಪ ಈ 
ಈ ಇ ನಂಜಪ್ಪ ವೆಂಕಟಪ 
ಖಿ ಖಿ 
ಒಟ್ಟು 1-26 2-32 
2. ಗ್ರಾಮ: ಜಾಣಗೆರೆ 
5 ಕರಿಯಪ್ಪ ಬಿನ್‌ ಕೆಂಪರಂಗಯ್‌ ಕರಿಯಪ್ಪ 38/3 ಖುಷ್ಕಿ 37/2 ಗಡಿ ಉಜ 38/2 0-12 0-36 
6 ಜಿ.ಆರ್‌. ರಂಗಸ್ವಾಮಿ ಬಿನ್‌ ರಂಗಯ್ಯ ಜಿ. ಆರ್‌. ರಂಗಸ್ವಾಮಿ 38/2 ಖುಷ್ಕಿ 37/2 ಉಜ 38/3 ಉಜ 0-03 0-09 
7 ಕರೇತಿಮ್ಮಯ್ಯ ಬಿನ್‌ ವೆಂಕಟಯ್ಯ, ಕರೇತಿಮ್ಮಯ್ಯ, ಗಂಗಮ್ಮ 37/2 ಖುಷ್ಕಿ ಉಜ 38/3 (ಉಜ ಉಜ, 36 1-01 1-23 
ಗಂಗಮ್ಮ ಬಿನ್‌ ತಿರುಮಲಯ್ಯ 
8 ಗೋವಿಂದಯ್ಯ ಉ: ತಿಮ್ಮಯ್ಯ ಬಿನ್‌ ಗೋವಿಂದಯ್ಯ, ಉ: 36 ಖುಷ್ಕಿ 35 ಉಜ 37/2 ಉಜ 0-03 0-04 
ಮೂಡ್ತಯ್ಯ, ಎಂ. ನಾಗರಾಜ್‌ ಬಿನ್‌ ತಿಮ್ಮಯ್ಯ, ಎಂ. ನಾಗರಾಜ್‌ 
ಮರಿಯಪ್ಪ 
9 ನಾಗರಾಜ ಬಿನ್‌ ಗಂಗಯ್ಯ, ಮೂಡ್ತಯ್ಯ ರಾಮಯ್ಯ, ಗಿರಿಯಪ್ಪ, 35 ಖುಷ್ಕಿ 34/1 36 ಉಜ ಉಜ 0-11 0-28 
ಬಿನ್‌ ಗಂಗಯ್ಯ, ಗಿರಿಯಪ್ಪ ಬಿನ್‌ ನಾಗರಾಜು, ಮೂಡ್ತಯ್ಯ 
ಮೂಡ್ತಯ್ಯ, ತೋಪಯ್ಯ, ಗಂಗಯ್ಯ 
ಜಂಟಿ 
10 | ನಾಗಯ್ಯ ಬಿನ್‌ ಚಿಕ್ಕಕಳಸಯ್ಯ, ರಂಗಪ್ಪ | ರಂಗಪ್ಪ 34/1 ಖುಷ್ಕಿ 33/3 35 ಉಜ ಉಜ 0-11 0-30 
ಬಿನ್‌ ಚಿಕ್ಕಕಳಸಯ್ಯ 
11 | ಕಳಸಯ್ಯ ಬಿನ್‌ ಕಳಸ ಉ: ಪಾಪಯ್ಯ, ಮರಿಯಪ್ಪ, ದಾಸೇಗೌಡ 33/3 ಖುಷ್ಕಿ ಉಜ 34/1 33/2 ಉಜ 0-06 0-18 
ದೊಡಯ ಉ: ಮರಿಯಪ, ಬಿನ್‌ 
ಡಿ ಠಿ ಬ 
ನಂಜುಂಡಯ್ಯ 



















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೬೯ 
ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ 
ಠ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ | ಪಶಿಮ ಉತರ ವಿಸೀರ್ಣ | ಆಕಾರ 
ಘಃ ಸ.ನಂ ಹ ಆ ನ ಜಿ ಆಕ `ರೂ.ಪೈ 
ಜೆ.ಪಿ. ಕೃಷ್ಣಪ್ಪ ಬಿನ್‌ ಪುಟ್ಟಸ್ವಾಮಯ್ಯ, ಜೆ. | ಜೆ.ಪಿ. ಕೃಷ್ಣಪ್ಪ, ಜೆ.ಪಿ. 33/2 ಖುಷ್ಕಿ ಉಜ ಉಜ 33/1ಎ 33/3 0-04 0-12 
12 ಪಿ. ಸಂಜೀವಯ್ಯ ಬಿನ್‌ ಪುಟ್ಟಸ್ವಾಮಯ್ಯ ಸಂಜೀವಯ್ಯ 
13 ಸಂಜೀವಯ್ಯ ಬಿನ್‌ ದಾಸ ಸಂಜೀವಯ್ಯ 33/1ಎ ಖುಷ್ಕಿ ಉಜ ಉಜ 33/1ಬಿ 33/2 0-02 0-06 
14 ನಂಜುಂಡಯ್ಯ ಬಿನ್‌ ಗೂಳಯ್ಯ ನಂಜುಂಡಯ್ಯ 33/1ಬಿ ಖುಷ್ಕಿ ಉಜ ಉಜ 27 33/1ಎ 0-02 0-06 
15 ಕೋಟಯ್ಯ ಬಿನ್‌ ಕೋಟಯ್ಯ,ಚನ್ನಯ್ಯ, ನಾಚಾರಮ್ಮ, ಜಯಮ್ಮ, 27 ಖುಷ್ಕಿ ಉಜ ಉಜ 28/3 33/1ಬಿ 0-08 0-24 
ರಂಗಪ್ಪ ಬಿನ್‌ ಚನ್ನಯ್ಯ, ಜಯಮ್ಮ ಕೋಂ | ರಂಗಪ್ಪ, ಶ್ರೀನಿವಾಸಯ್ಯ, 
ನರಸಿಂಹಯ್ಯ, ರಂಗಸ್ವಾಮಿ ಬಿನ್‌ ಪದ್ಮಮ್ಮ, ಶ್ರೀನಿವಾಸ, 
ಚನ್ನಯ್‌, ಪ್ರಕಾಶ್‌ ಬಿನ್‌ ಚನ್ನಯ್ಯ, 'ರಂಗಸ್ವಾಮಿ, ಪ್ರಕಾಶ್‌ 
ಪದ್ಮಮ್ಮ ಕೋಂ ಕೃಷ್ಣಮೂರ್ತಿ, 
ಶೀನಿವಾಸ ಬಿನ್‌ ಕೋಟಯ್ಯ 
16 | ಜೆ.ಎಸ್‌. ರಾಜಣ್ಣ ಬಿನ್‌ ಸಂಗಪ್ಪ ಜೆ.ಎಸ್‌. ರಾಜಣ್ಣ 28/3 ಖುಷ್ಕಿ ಉಜ ಉಜ 28/2 27 0-02 0-06 
17 | ಜೆ.ಎಸ್‌. ಬಸವರಾಜು ಬಿನ್‌ ಸಂಗಪ್ಪ ಜೆ.ಎಸ್‌. ಬಸವರಾಜು 28/2 ಖುಷ್ಕಿ ಉಜ ಉಜ 28/1 28/3 0-03 0-09 
18 | ರಾಜಮ್ಮ ಬಿನ್‌ ಲೇ. ಗುರುಬಸಪ್ಪ ರಾಜಮ್ಮ 28/1 ಖುಷ್ಕಿ ಉಜ ಉಜ 29 28/2 0-05 0-15 
19 | ಕಳಸ ಬಿನ್‌ ಮಂಗಲದ ಕಳಸ, ತಿಮ್ಮಮ್ಮ. ಗಂಗಮ್ಮ, 29 ಖುಷ್ಕಿ ಉಜ ಉಜ 31,30/3 28/1 0-17 0-51 
ಕರೇತಿಮ್ಮಯ್ಯ ಬಿನ್‌ ವೆಂಕಟಯ್ಯ, ಕರೇತಿಮ್ಮಯ್ಯ, ಕಳಸ 
ಗಂಗಮ್ಮ ಕೋಂ ತಿರುಮಲಯ್ಯ 
20 ಚೇಳೂರಯ್ಯ ಬಿನ್‌ ಬೋರಯ್ಯ, ಚೇಳೂರಯ್ಯ, ಗವಿಯಮ್ಮ, 31 ಖುಷ್ಕಿ ಉಜ ಉಜ ಉಜ 29,30/1ಎ2 0-22 0-66 
ಹುಚ್ಚಮ್ಮ ಬಿನ್‌ ಕೆಂಚಯ್ಯ, ಚುಂಚಯ್ಯ, | ಜೆ.ಸಿ. ರಂಗನಾಢಯ್ಯ 
ಚೇಳೂರಯ್ಯ, ಜೆ.ಸಿ. `ರಂಗನಾಢಯ್ಯ 
ಬಿನ್‌ ಕುನ್ನೇಗೌಡ 
21 ಗಂಗಕಳಸಯ್ಯ ಬಿನ್‌ ಕಳಸಯ್ಯ ಗಂಗಕಳಸಯ್ಯ 30/12 ಖುಷ್ಕಿ ಉಜ ಉಜ 31 30/1ಎ1 0-02 0-06 
22 ಗಂಗಕಳಸಯ್ಯ ಬಿನ್‌ ಕಳಸಯ್ಯ ಗಂಗಕಳಸಯ್ಯ 30/1ಎ1 ಖುಷ್ಕಿ ಉಜ ಉಜ 30/1ಎ2 30/2 0-02 0-06 



















































































೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸ್ಲಾಛಧೀನ ಜಮೀನಿನ 
ಎ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪೈ 
23 | ಜೆಸಿ. ಕಳಸಮ್ಮ ಬಿನ್‌ ಬಿಕ್ಕಣ್ಣ, ಜೈಸಿ ಕಳಸಮ್ಮ, 30/2 ಖುಷ್ಕಿ ಉಜ ಉಜ 30/2 29 0-02 0-06 
ಹನುಮಯ್ಯ ಉ: ರಾಜಣ್ಣ ಜಂಟಿ ಬಿನ್‌ ಹನುಮಯ್ಯ ಉ: ರಾಜಣ್ಣ 
ದೊಡಹನುಮಯ 
24 | ದಾಸೇಗೌಡ ಬನ್‌ ಕಾಡೇಗೌಡ, ಕಳಸಯ್ಯ, ದಾಸೇಗೌಡ, 30/3 ಖುಷ್ಕಿ ಉಜ ಉಜ 30/2 29 0-02 0-06 
ದಾಸೇಗೌಡ ಬಿನ್‌ ದಾಸೇಗೌಡ, ಅಯ್ಯಣ್ಣ ಅಯ್ಯಣ್ಣ, ಚಿಕ್ಕಮ್ಮ, 
ಬಿನ್‌ ಅಪ್ಪೇಗೌಡ, ಚಿಕ್ಕಮ್ಮ ಕೋಂ ಮಂಗಮ್ಮ 
ಕಳಸಯ್ಯ, ಮಂಗಮ್ಮ ಬಿನ್‌ 
ಚಿಕ್ಕಕಳಸಯ್ಯ 
25 | ವೆಂಕಟಯ್ಯ ಬಿನ್‌ ವೆಂಕಟೇಗೌಡ ವೆಂಕಟಯ 26/3 ಖುಷ್ತಿ ಉಜ ಉಜ 27 26/4ಎ 0-02 0-07 
26 ಅಯ್ಯಣ್ಣ ಬಿನ್‌ ಅಪ್ಪೇಗೌಡ, ಮಾದಮ್ಮ ಅಯ್ಯಣ್ಣ, ಮಾದಮ್ಮ, 26/4ಎ ಖುಷ್ಕಿ ಉಜ ಉಜ 26/3 25/2 0-02 0-07 
ಕೋಂ ಅಯ್ಯಣ್ಣ, ಸಾಕಮ್ಮ ಕೋಂ ಲೇ. ಸಾಕಮ್ಮ 
ಚಿಕ್ಕಕಳಸಯ 
27 | ಮೂಡ್ಲಗಿರಿಯ್ಯ, ಬಿನ್‌ ಹೊನ್ನಗಿರಯ್ಯ, ಮೂಡ್ಲಗಿರಯ್ಯ, ತಿಮ್ಮಯ್ಯ, 25/1 ಖುಷ್ಕಿ 25/2 ಉಜ 26/4ಎ 25/5ಎ 0-01 0-03 
ತಿಮ್ಮಯ್ಯ ಬಿನ್‌ ಹೊನ್ನಯ್ಯ, ಗಂಗವೆಂಕಟಯ್ಯ 
ಗಂಗವೆಂಕಟಯ್ಯ ಬಿನ್‌ ಗಿರಯ್ಯ 
28 | ಮೂಡ್ತಗಿರಿಯ್ಯ, ಬಿನ್‌ ಹೊನ್ನಗಿರಯ್ಯ, ಮೂಡ್ಲಗಿರಯ್ಯ, ತಿಮ್ಮಯ್ಯ, 25/2 ಖುಷ್ಕಿ 25/2 25/1 26/4ಎ 25/5ಎ 0-02 0-06 
ತಿಮ್ಮಯ್ಯ ಬಿನ್‌ ಹೊನ್ನಯ್ಯ, ಗಂಗವೆಂಕಟಯ್ಯ 
ಗಂಗವೆಂಕಟಯ್ಯ ಬಿನ್‌ ಗಿರಯ್ಯ 
29 | ಗಂಗರಂಗಯ್ಯ ಬಿನ್‌ ರಂಗಯ ಗಂಗರಂಗಯ 25/5ಎ ಖುಷ್ತಿ ಉಜ ಉಜ 25/2 25/5ಬಿ 0-01 0-03 
30 ಹುಚ್ಚಮ್ಮ ಕೋಂ ಲೇ. ಕಳಸಯ್ಯ ಹುಚ್ಚಮ್ಮ 25/5ಬಿ ಖುಷ್ಕಿ ಉಜ ಉಜ 25/5ಎ 24/1ಎ 0-01 0-03 
ಉ:ಕುಂಬಳಯ 
31 | ಜೆ.ಸಿ. `ರಂಗನಾಥಯ್ಯ ಬಿನ್‌ ಕುನ್ನೇಗೌಡ, ಜೆ.ಸಿ. `ರಂಗನಾಢಯ್ಯ, ಜೆ.ಸಿ. | 24/1ಎ ಖುಷ್ಕಿ ಉಜ ಉಜ 25/5ಬಿ 23/1 0-02 0-07 
ಜೆ.ಸಿ. ಚಿಕ್ಕಳಳಸಯ್ಯ ಬಿನ್‌ ಕುನ್ನೇಗೌಡ, ಚಿಕ್ಕಕಳಸಯ್ಯ, ಜೆ.ಸಿ. 
ಜೆ.ಸಿ. ಚಿಕ್ಕಗಂಗಯ್ಯ ಬಿನ್‌ ಕುನ್ನೇಗೌಡ, ಚಿಕ್ಕಗಂಗಯ್ಯ, ಜೆ.ಸಿ. ಕೃಷ್ಣಪ್ಪ 
ಜೆ.ಸಿ. ಕೃಷ್ಣಮೂರ್ತಿ ಬಿನ್‌ ಕುನ್ನೆಗೌಡ 
































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ 


೮೭೧ 













































































ಚಕ್ಕುಬಂದಿ ಭೂಸಾಧೀನ ಜಮೀನಿನ 
ಈ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 
ತ ಸ.ನಂ | ಸ.ನಂ | ಸನಂ | ಸನಂ | ಎಗುಂ | ರೂಪೈ 
32 | ಜೆ.ಕೆ. ಗಂಗಕಳಸಯ್ಯ ಬಿನ್‌ ಕುನ್ನೇಗೌಡ, ಪೂಜಾರಿ ಗಂಗಕಳಸಯ್ಯ, ಜೆ.ಕೆ. 23/1 ಖುಷ್ಕಿ ಉಜ ಉಜ 24/1ಎ 23/2ಎ 0-02 0-07 
ಜೆ.ಕೆ. ಶಿವಣ್ಣ ಬಿನ್‌ ಕುನ್ನೇಗೌಡ ಶಿವಣ್ಣ, ಜೆ.ಕೆ. ಗಂಗಕಳಸಯ 
33 | ಚಿಕ್ಕಕಳಸಯ್ಯ ಬಿನ್‌ ದಾಸೇಗೌಡ, ದೊಡ್ಡಯ್ಯ | ಚಿಕ್ಕಕಳಸಯ್ಯ, ದೊಡ್ಡಯ್ಯ, 23/2ಎ | ಖುಷ್ಕಿ ಉಜ ಉಜ 23/1 22/2 0-01 0-03 
ಬಿನ್‌ ಉ:ಮರಿಯವಪ್ಪ, ಹುಚ್ಚೇಗೌಡ ಬಿನ್‌ ಹುಚ್ಚೆಗೌಡ 
ಲೇ. ವೆಂಕಟಯ 
34 | ವಿ. ಇಂದಿರಾ ಕೋಂ ಜೆ.ಸಿ. ಚಿಕ್ಷಗಂಗಯ ವಿ. ಇಂದಿರಾ 22/2 ಖುಷ್ತಿ ಉಜ ಉಜ 23/2ಎ 22/3 0-01 0-03 
35 | ವೆಂಕಟಯ್ಯ ಬಿನ್‌ ಮುದ್ದಯ್ಯ, ಹನುಮಯ್ಯ | ತಿಮ್ಮಯ್ಯ, ಹನುಮಯ್ಯ, 22/3 ಖುಷ್ಕಿ ಉಜ ಉಜ 20/2 21/2 0-01 0-03 
ಬಿನ್‌ ಹನುಮಂತಯ್ಯ, ಮುದ್ದಯ್ಯ ಬಿನ್‌ ಮುದ್ದಯ್ಯ, ವೆಂಕಟಯ್ಯ 
ತಿಮ್ಮ ಯ 
36 ಚಿಕ್ಕಕುನ್ನೇಗೌಡ ಬಿನ್‌ ಚಿಕ್ಕಕಳಸಯ್ಯ, ಚಿಕ್ಕಕುನ್ನೇಗೌಡ, ಮಂಗಮ್ಮ 21/2ಎ ಖುಷ್ಕಿ ಉಜ ಉಜ 22/3 21/2ಬ 0-01 0-03 
ಮಂಗಮ್ಮ ಕೋಂ ಚಿಕ್ಕಕಳಸಯ್ಯ ಉ: 
ಸುಬ್ಬಯ 
37 | ಬೆಟ್ಟಿಯ ಬಿನ್‌ ಲಿಂಗಯ ಬೆಟ್ಟಯ 21/2ಬಿ ಖುಷ್ತಿ ಉಜ ಉಜ 21/2ಎ 21/3ಎ 0-01 0-03 
38 | ಜೆ.ಟಿ. ಪುಟ್ಟಗಂಗಕಳಸಯ್ಯ ಬಿನ್‌ ಜೆ.ಪಿ. ಲೋಕೇಶ್‌ 21/3ಎ ಖುಷ್ಕಿ ಉಜ ಉಜ 21/2ಬಿ 20/1ಎ 0-02 0-07 
ಗಂಗಕಳಸಯ್ಯ, ಜೆ.ಪಿ. ಲೋಕೇಶ್‌ ಬಿನ್‌ ಲೇ. 
ಜೆ.ಜಿ. ಪುಟಗಂಗಕಳಸಯ 
39 ಅಪ್ಪೇಗೌಡ ಬಿನ್‌ ಕಳಸೇಗೌಡ, ದೊಡ್ಡೇಗೌಡ ಅಪ್ಪೇಗೌಡ, ದೊಡ್ಡೇಗೌಡ, 20/1ಎ ಖುಷ್ಕಿ ಉಜ ಉಜ 21/3ಎ 20/2 0-01 0-03 
ಬಿನ್‌ ಕಳಸೇಗೌಡ, ಮೂಡ್ಲಗಿರಿಯ್ಯ ಬಿನ್‌ ಮೂಡ್ಲಗಿರಿಯ್ಯ, ಹೆಚ್‌. ಎನ್‌. 
ಹೊನ್ನೇಗೌಡ, ಹೆಚ್‌. ಚಂದ್ರಶೇಖರಗೌಡ ಚಂದ್ರಶೇಖರಗೌಡ 
ಬಿನ್‌ ಕೆ.ಎಂ. ನಂಜಯ 
40 ಗಂಗಕಳಶಯ್ಯ ಬಿನ್‌ ಕಳಸಯ್ಯ, ತಿಮ್ಮಯ್ಯ, ದೊಡ್ಡಕಳಸಯ್ಯ, 20/2 ಖುಷ್ಕಿ ಉಜ ಉಜ 20/1ಎ 20/3 0-01 0-03 
ದೊಡ್ಡಕಳಸಯ್ಯ ಬಿನ್‌ ಗಂಗಕಳಸಯ್ಯ, ಹೊನ್ನಪ್ಪ, ಗಂಗಕಳಸಯ್ಯ, 
`ರಂಗಮ್ಮ ಕೋಂ ದಾಸಪ್ಪ, ಹೊನ್ನಪ್ಪ ಬಿನ್‌ ರಂಗಮ್ಮ 
ಕಳಸಯ 
41 ಕೋಡಯ್ಯ ಉ: ದೊಡ್ಡತಿಮ್ಮಯ್ಯ ಬಿನ್‌ ಕೋಡಯ್ಯ ಉ: 20/3 ಖುಷ್ಕಿ ಉಜ ಉಜ 20/2 18/8 0-01 0-03 
ಬೋರೇಗೌಡ, ನಾರಾಯಣ ಬಿನ್‌ ದೊಡ್ಡತಿಮ್ಮಯ್ಯ, ನಾರಾಯಣ 
ಸಂಜೀವಯ್ಯ 































































































೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 
ಚಕ್ಕುಬಂದಿ ಭೂಸಾಧೀನ ಜಮೀನಿನ 
ತ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ಮೀರ್ಣ ಆಕಾರ 
ಸ.ನಂ ಸ.ನಂ ಸ.ನಂ ಸ.ನಂ ಎ-ಗುಂ `ರೂ.ಪೈ 
42 ಅಂದಾನಯ್ಯ ಬಿನ್‌ ಲಿಂಗೇಗೌಡ, ಅಯ್ಯಣ್ಣ ಬಿನ್‌ ಅಯ್ಯಣ್ಣ, ಜೆ.ದಾಸೇಗೌಡ, 18/8 ಖುಷ್ಕಿ ಉಜ ಉಜ 20/3 18/7 0-02 0-07 
ದಾಸೇಗೌಡ, ಜೆ.ದಾಸೇಗೌಡ ಬಿನ್‌ ಐಯ್ಯಣ್ಣ, ಚಿಕ್ಕಕಳಸಯ್ಯ, ಗಂಗನಾರಾಯಣ, 
ಚಿಕ್ಕಕಳಸಯ್ಯ ಬಿನ್‌ ಐಯ್ಯಣ್ಣ, ಗಂಗನಾರಾಯಣ ಅಂದಾನಯ್ಯ 
ಬಿನ್‌ ಅಯ್ಕಣ್ಣ 
43 | ಗಿರಿಯಮ್ಮ ಕೋಂ ಕಳಸಯ್‌ ಗಿರಿಯಮ್ಮ 18/7 | ಖುಷಿ | ಉಜ ಉಜ 18/8 17/1 0-01 0-03 
44 | ಜೆ.ಪಿ. ಚಿಕ್ಕಕಳಸಯ್ಯ ಬಿನ್‌ ಪುಟ್ಟಸ್ವಾಮಯ್ಯ, ಜೆ.ಪಿ. ಚಿಕ್ಕಕಳಸಯ್ಯ, 17/1 ಖುಷ್ಕಿ ಉಜ ಉಜ 18/7 17/2 0-01 0-04. 
ಜೆ.ಪಿ. 'ಗಂಗರಂಗಯ್ಯ ಬಿನ್‌ ಪುಟ್ಟಸ್ವಾಮಯ್ಯ, ಜೆ.ಪಿ. ಗಂಗರಂಗಯ್ಯ, 
ಕೃಷ್ಣಪ್ಪ ಬಿನ್‌ ಪುಟ್ಟಸ್ವಾಮಯ್ಯ, ಜೆ.ಪಿ. ಜೆ.ಪಿ. ಕೃಷ್ಣಪ್ಪ, 
ಸಂಜೀವಯ್ಯ ಬಿನ್‌ ಪುಟ್ಟಸ್ವಾಮಯ್ಯ, ಗೌರಮ್ಮ ಜೆ.ಪಿ. ಸಂಜೀವಯ್ಯ, ಗೌರಮ್ಮ 
ಕೋಂ ಲೇ. ಗಂಗಾಧರಯ 
45 ನಾರಾಯಣಪ್ಪ ಬಿನ್‌ ಸಂಜೀವಯ್ಯ, ನಾರಾಯಣಪ್ಪ, ಗಂಗನಾರಾಯಣ 17/2 ಖುಷ್ಕಿ ಉಜ ಉಜ 17/1 17/3 0-01 0-04 
ಗಂಗನಾರಾಯಣ ಬಿನ್‌ ಅಯ್ದಣ 
46 | ಕಳಸಯ್ಯ ಬಿನ್‌ ಕಳಸಯ್ಯ ಉ: ಪಾಪಯ್ಯ, ದೊಡ್ಡಯ್ಯ, ಉ: ಮರಿಯಪ್ಪ, 17/3 ಖುಷ್ಕಿ ಉಜ ಉಜ 17/2 ಹಳ್ಳ 0-05 0-18 
ದೊಡ್ಡಯ್ಯ ಉ: ಮರಿಯಪ್ಪ ಬಿನ್‌ ನಂಜುಂಡಯ್ಯ, | ಜಯಮ್ಮ, ;ಕಳಸಯ್ಯ, ದೊಡ್ಡಯ್ಯ 
ದೊಡ್ಡಯ್ಯ ಉ: ಮರಿಯಪ್ಪ ಬಿನ್‌ ಉ:ಮರಿಯಪ್ಪ, ದೊಡ್ಡಯ್ಯ 
ನಂಜುಂಡಯ್ಯ, ಡಿ. ಭಾಗ್ಯಲಕ್ಷ ಮೈ ಕೋಂ ಉ:ಮರಿಯಪ್ಪ, ಭಾಗ್ಯಲಕ್ಷ ಮೈ 
ಜೆ.ಡಿ. ದಾಸೇಗೌಡ 
ಒಟ್ಟು 4-33 5-77 
ಘೋಷ್ಟಾರೆ 
ಗ್ರಾಮಗಳ ಹೆಸರು ಖುಷ್ತಿ | ತರಿ ಒಟ್ಟು 
1. ನಾಗಲಾಪುರ 1-11 0-15 1-26 
2. ಜಾಣಗೆರೆ 4-33 |- 4-33 
ಒಟ್ಟು 6-04 |0-15 6-19 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 198 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೭೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂಸ್ವಾಧೀನ ಅಧಿನಿಯಮದ ಕಲಂ 17ನೇ ಪ್ರಕರಣದ ಅನ್ವಯ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 11 /2006-07, ದಿನಾಂಕ: 27ನೇ ಜೂನ್‌ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಯಶವಂತಪುರ - ತುಮಕೂರು ರೈಲ್ವೇ ಮಾರ್ಗವನ್ನು ಡಬಲ್‌ ಲೈನ್‌ ಆಗಿ 
ಪರಿವರ್ತಿಸಲು ಗೂಡ್‌ ಶೆಡ್‌ ಮತ್ತು ಯಾರ್ಡ್‌ ನಿರ್ಮಿಸಲು ರೈಲ್ವೇ ಇಲಾಖೆಗೆ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, ಇವರಿಗೆ ಕಂಡುಬಂದಿರುವುದರಿಂದ 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಮತ್ತು ಕೇ೦ದ್ರ ಅಧಿನಿಯಮ 1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ ಕಲಂ 4 (1ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯಿದೆಯ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ನೇಮಕ 
ಅಧಿಕಾರ ನೀಡಿರುತ್ತಾರೆ. 
ಭೂಸ್ವಾಧೀನ ಕಾಯಿದೆಯ ಪ್ರಕರಣದ 17 ರಲ್ಲಿ ವಿಧಿವತ್ತಾಗಿರುವ ಅಧಿಕಾರಗಳನ್ನು ಚಲಾಯಿಸಲು ಸರ್ಕಾರವು ಕ್ರಮಾಂಕ ಕಂಇ 16 ಭೂಸ್ವಾತು 2008 ದಿನಾಂಕ: 12.6.2008 ರಂತೆ 
ಆದೇಶ ಹೊರಡಿಸಲಾಗಿದೆ. ಹಾಗೂ ಪ್ರಕಾರ ತುರ್ತಾಗಿ ಭೂಮಿಯ ಅವಶ್ವಕತೆ ಇರುವುದರಿಂದ ಸದರಿ ಅಧಿನಿಯಮದ 5(ಎ) ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ 
ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ ನಿರ್ದೇಶಿಸಿದೆ. 
ಭೂಸ್ವಾಧೀನ ಕಾಯಿದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯನ್ನುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ನಂತರ ಸದರಿ ಜಮೀನಿನ 
ಬಗ್ಗೆ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ 
ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಕಾರ್ಯಾಲಯದ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (7ನೇ ಖಂಡದ) 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ 
ಇಡಲಾಗಿದೆ. 

















ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಕ್ಯಾತ್ಸಂದ್ರ ಮತ್ತು ಬಸವಾಪಟ್ಟಣ 

ಕ. ಅನುಭವದಾರರ ಚಕ್ನುಬಂದಿ ಭೂಸಾಧೀನ ರ 
ಮು ಖಾತೆದಾರರ ಹೆಸರು ಜು ಸ.ನಂ. | ತರಹೆ ಸ ನ We 
ಸಂ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ರೂ-ಪೈ 
1 2 3 4 5 6 7 9 10 11 

1 ರಫೀಕ್‌ ಅಹ್ಮದ್‌ ಬಿನ್‌ ಟಿ.ಆರ್‌. ರಫೀಕ್‌ ಅಹ್ಮದ್‌ 61/1 ಖುಷ್ಕಿ ಸ.ನಂ. 61/2 ಸ.ನಂ. 62 ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-17 0-51 

ಸುಬಾನ್‌ 0-01 ಖ 



















































































೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 

1 2 3 4 5 6 7 8 9 10 11 

2 ಅಬ್ದುಲ್‌ ರಹಮಾನ್‌ ಖಾನ್‌ ಬಿನ್‌ ಅಬ್ದುಲ್‌ ರಹಮಾನ್‌ | 61/2 ಖುಷ್ಕಿ ಸ.ನಂ. 60/1 ಸ.ನಂ. 61/1 ರೈಲ್ವೇ ರಸ್ತೆ ಉಳಿಕೆ ಜಮೀನು 0-18 0-54 
ಅಬ್ದುಲ್‌ ಸತ್ತಾರ್‌ 

3 ಮೋಹನ್‌ ಕುಮಾರ್‌ ಬಿನ್‌ ಬಸಪ್ಪ ಮೋಹನ್‌ ಕುಮಾರ್‌ |! 60/1 ಖುಷ್ಕಿ ಸ.ನಂ. 60/2ಬಿ | ಸ.ನಂ. 61/2 ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-19 % | 0-58 

4 ಮೋಹನ್‌ ಕುಮಾರ್‌ ಬಿನ್‌ ಬಸಪ್ಪ ಮೋಹನ್‌ ಕುಮಾರ್‌ | 60/2ಬಿ | ಖುಷ್ಕಿ ಸ.ನಂ. 60/2ಎ | ಸ.ನಂ. 60/1 ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-01% | 0-04 

5 ವಿ.ಪಿ. ಕೃಷ್ಣಮೂರ್ತಿ ಬಿನ್‌ ವಿ.ವಿ. ವಿ.ಪಿ. ಕೃಷ್ಣಮೂರ್ತಿ 60/2ಎ | ಎನ್‌.ಎ.ಕೆ. ಸ.ನಂ. 59/1 ಸ.ನಂ. 60/2ಬಿ | ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-06 % | 0-32 
ಪಟ್ಟಣಶೆಟ್ಟಿ 

6 ವಿ.ಪಿ. ಕೃಷ್ಣ ಮೂರ್ತಿ ಬಿನ್‌ ವಿ.ವಿ. ವಿ.ಪಿ. ಕ ಷ್ಣ ಮೂರ್ತಿ 59/1 ಖುಷ್ಕಿ ಸ.ನಂ. 59/2 ಸ.ನಂ. 60/2ಎ ರೈಲ್ವೇ ರಸೆ ಉಳಿಕೆ ಜಮೀನು 0-02 % | 0-08 
ಪಟ್ಟಣಶೆಟ್ಟಿ 

7 ವಿ.ಪಿ. ಕೃಷ್ಣ ಮೂರ್ತಿ ಬಿನ್‌ ವಿ.ವಿ. ವಿ.ಪಿ. ಕೃಷ್ಣಮೂರ್ತಿ 59/2 ಎನ್‌.ಎ.ಕೆ.| ಸ.ನಂ. 59/3 ಸ.ನಂ. 59/1 ರೈಲ್ವೇ ರಸ್ತೆ ಉಳಿಕೆ ಜಮೀನು 0-07 % | 0-22 
ಪಟ್ಟಣಶೆಟ್ಟಿ 

8 ಕೆ.ಆರ್‌. ಅನಂತರಾಮು ಬಿನ್‌ ಕೆ. ಕೆ.ಆರ್‌. ಅನಂತರಾಮು | 59/3 ಖುಷ್ಕಿ ಸ.ನಂ. 59/5 ಸ.ನಂ. 59/2 ರೈಲ್ವೇ ರಸೆ ಉಳಿಕೆ ಜಮೀನು 0-16 0-48 
ರಾಜಗೋಪಾಲ 
ಶೆಟ್ಟಿ 

9 ರಾಮಣ್ಣ ಬಿನ್‌ ವೆಂಕಟರಮಣಯ್ಯ, ರಾಮಣ್ಣ, 59/4 ಖುಷ್ಕಿ ಬಸವಾಪಟ್ಟಣ ಸ.ನಂ. 59/3 ಸ.ನಂ. 59/3, | ಉಳಿಕೆ ಜಮೀನು 0-05 % | 0-16 
ವಿ.ಪಿ. ಕೃಷ್ಣಮೂರ್ತಿ ಬಿನ್‌ ವಿ.ಪಿ. ವಿ.ಪಿ. ಕೃಷ್ಣಮೂರ್ತಿ ಗಡಿ 5 

10 | ಕೆ.ವಿ. ವೆಂಕಟಾಚಲಯ್ಯ ಬಿನ್‌ ಕೆ.ವಿ. ವೆಂಕಟಾಚಲಯ್ಯ | 59/5 ಖುಷ್ಕಿ ಬಸವಾಪಟ್ಟಣ ಸ.ನಂ. 59/3 ರೈಲ್ವೇ ರಸ್ತೆ... ಸ.ನಂ. 59/4 0-07 0-21 
ವೆಂಕಟರಮಣಯ್ಯ ಗಡಿ 

11 | ನರಸೇಗೌಡ ಬಿನ್‌ ನರಸಯ್ಯ, ನರಸೇಗೌಡ, 82/1ಬ | ಖುಷ್ಕಿ ಸ.ನಂ. 82/1ಎ (ಓಣಿ ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-04 0-12 
ಶಿವಕುಮಾರ್‌ ಬಿನ್‌ ನರಸಯ್ಯ, ಶಿವಕುಮಾರ್‌ 3 
ಕೆ.ಎನ್‌. ನಳಿನ ಬಿನ್‌ ನರಸೇಗೌಡ, ಕೆ.ಎನ್‌. ನಳಿನ 
ಎನ್‌. ಲಕ್ಷ್ಮಮ್ಮ ಕೋಂ ಎನ್‌. ಲಕ್ಷ್ಮಮ್ಮ 
ನಾರಾಯಣಮೂರ್ತಿ 

12 | ಈರಮ್ಮ ಕೋಂ ಭೋಗಯ್ಯ ಈರಮ್ಮ 82/1ಎ 3| ಖುಷ್ಕಿ ಸ.ನಂ. 82/2 ಸ.ನಂ. 82/1 ರೈಲ್ವೇ ರಸ್ತೆ ಉಳಿಕೆ ಜಮೀನು 0-23 0-69 

ಬಿ 

13 | ಕೆ.ಆರ್‌.ಎಂ. ಸುದರ್ಶನ್‌ ಬಿನ್‌ ಕೆ.ಆರ್‌.ಎಂ. 82/2 ಖುಷ್ಕಿ ಸ.ನಂ. 82/3 ಸ.ನಂ. 82/1 ರೈಲ್ವೇ ರಸ್ತೆ ಉಳಿಕೆ ಜಮೀನು 0-10 0-30 

ಕೆ.ಎಸ್‌. ರಾಜಪ್ಪ ಸುದರ್ಶನ್‌ 3 












































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೭೫ 
1 2 3 4 5 6 7 8 9 10 11 
14 ಕೆ.ವಿ. ಗುರುರಾಜರಾವ್‌ ಬಿನ್‌ ಕೆ.ವಿ. 82/3 ಖುಷ್ಕಿ ಸ.ನಂ. 83/1 ಸ.ನಂ. 82/2 ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-11 0-33 
ವೆಂಕಟರಾವ್‌, ಗುರುರಾಜರಾವ್‌ 
ರುದ ಶ್ರಮ್ಮ ಕೋಂ ನರಸಯ್ಯ, ರುದ್ರಮ್ಮ, 
ನರಸೇಗೌಡ ಬಿನ್‌ ನರಸಯ್ಯ, ನರಸೇಗೌಡ, 
ನಾಗರಾಜು ಬಿನ್‌ ನರಸಯ್ಯ ನಾಗರಾಜು 
15 | ವೆಂಕಟನರಸಮ್ಮ ಕೋಂ ಕೆ.ಎನ್‌. ವೆಂಕಟನರಸಮ್ಮ 83/1 ಖುಷ್ಕಿ ಸ.ನಂ. 83/2 ಸ.ನಂ. 82/3 ಬಸವಾಪಟ್ನ ಉಳಿಕೆ ಜಮೀನು 0-06 0-18 
ನರಸಿಯಪ್ಪ ಗಡಿ 
16 | ನಂಜಪ್ಪ ಬಿನ್‌ ಹಾರವೇಗೌಡ ನಂಜಪ್ಪ 83/2 ಖುಷ್ಕಿ ಸ.ನಂ. 84/4 ಎ | ಸ.ನಂ. 83/1 ಬಸವಾಪಟ್ನ ಉಳಿಕೆ ಜಮೀನು 0-10 0-30 
ಗಡಿ 
17 | ನಾರಾಯಣಪ್ಪ ಬಿನ್‌ ನರಸಿಯಪ್ಪ, ನಾರಾಯಣಪ್ಪ, 84/4ಎ | ಖುಷ್ಕಿ ಸ.ನಂ. 84/4ಬಿ | ಸ.ನಂ. 83/2 ರೈಲ್ವೇ ರಸ್ತೆ | ಉಳಿಕೆ ಜಮೀನು 0-14 0-42 
ಭೋಗದ ನರಸಿಂಹಯ್ಯ ಬಿನ್‌ ಭೋಗದ 
ಕೆ.ಎನ್‌. ನರಸಣ್ಣ » ಲಕ್ಷ್ಮಮ್ಮ ನರಸಿಂಹಯ್ಯ 
ಬಿನ್‌ ಕೆ.ಎನ್‌. ನರಸಣ್ಣ, ಲಕ್ಷ್ಮಮ್ಮ, 
ಕೃಷ್ಣಮೂರ್ತಿ ಬಿನ್‌ ಕೃಷ್ಣಮೂರ್ತಿ 
ಕೆ.ಎನ್‌. ನರಸಣ್ಣ 
18 | ಅನಂತ್‌ ಅತ್ರಿ ಬಿನ್‌ ಎ. ರಾಜಾರಾವ್‌ | ಅನಂತ್‌ ಅತ್ರಿ 84/4ಬ | ಖುಷಿ ತಿಮ್ಲಾಪುರ ಗಡಿ | ಸ.ನಂ. 84/4ಎ ರೈಲ್ವೇ ರಸ್ತೆ ಉಳಿಕೆ ಜಮೀನು 0-13 0-39 
ಒಟ್ಟು 4-33 5-87 
ಸವಾಪಟ್ಟಣ 
1 ಅನ್ನಪೂರ್ಣಮ್ಮ ಬಿನ್‌ ಸಿದ್ದಗಂಗಪ್ಪ ಅನ್ನಪೂರ್ಣಮ್ಮ 35/1 ಖುಷ್ಕಿ ಸ.ನಂ. 35/2 ಕ್ಯಾತ್ಸಂದ್ರ ಗಡಿ ರೈಲ್ವೇ ರಸ್ತೆ | ಉಳಿಕೆ ಜಮೀನು [1-00 2-00 
2 ಹೆಚ್‌.ಸಿ. ಬೈರೇಗೌಡ ಬಿನ್‌ ಹೆಚ್‌.ಸಿ. ಬೈರೇಗೌಡ | 35/2 ಖಿಷಿ ಸ.ನಂ. 32 ಸ.ನಂ. 35/1 ರೈಲ್ವೇ ರಸ್ತೆ | ಉಳಿಕೆ ಜಮೀನು [3-23 6-46 
ಚಿಕ್ಕಬೈರಪ್ಪ ಸೀತಾರಾಮಯ್ಯ 0-03 ಖ 
ಸೀತಾರಾಮಯ್ಯ ಬಿನ್‌ ನರಸಿಂಹಯ್ಯ 
3 ಭೋಗಾನರಸಿಂಹಯ್ಯ, ನಾರಾಯಣ ಭೋಗಾನರಸಿಂಹಯ್ಯ 32 ಖುಷ್ಕಿ ಸ.ನಂ. 33 ಸ.ನಂ. 35/2 ರೈಲ್ವೇ ರಸ್ತೆ ಸ.ನಂ. 30/2 0-06 0-12 
ನಾರಾಯಣ 
4 ಭೋಗಾನರಸಿಂಹಯ್ಯ, ನಾರಾಯಣ ಭೋಗಾನರಸಿಂಹಯ್ಯ 33 ಖುಷ್ಕಿ ರಸ್ತೆ ಸ.ನಂ. 32, ರೈಲ್ವೇ ರಸ್ತೆ ಉಳಿಕೆ ಜಮೀನು | 0-27 0-54 
ನಾರಾಯಣ 35/2 0-05 
5 ಪುಟ್ಟಸ್ವಾಮಯ್ಯ ಬಿನ್‌ ಚಿಕ್ಕರಂಗಯ್ಯ | ಪುಟ್ಟಸ್ವಾಮಯ್ಯ 21 ಖುಷ್ಕಿ ಕ್ಯಾತ್ತಂದರ ಗಡಿ | ಕ್ಯಾತ್ಸಂದ್ರ ಗಡಿ ರೈಲ್ವೇ ರಸೆ ಕ್ಯಾತ್ತಂದ್ರ ಗಡಿ 0-12 0-24 
ಒಟ್ಟು 5-36 9-36 








೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 






































ಘೋಷ್ಟಾರೆ 

ಗ್ರಾಮ ಖುಷ್ಕಿ | ಎನ್‌.ಎ.ಕೆ. | ಖರಾಬು | ಒಟ್ಟು 

ಎ-ಗುಂ ಎ-ಗುಂ ಎ-ಗುಂ ಎ-ಗುಂ 

ಕ್ಯಾತ್ಸಂದ್ರ 4-18 0-14 0-01 4-33 
ಬಸವಾ ಪಟ್ಟಣ 5-28 - 0-08 5-36 
ಒಟ್ಟು 10-06 0-14 0-09 10-29 

ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 224 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂಸ್ವಾಧೀನ ಅಧಿನಿಯಮ ಕಲಂ 17ನೇ ಪ್ರಕರಣದ ಅನ್ಹಯ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 12 /2006-07, ದಿನಾಂಕ: 27ನೇ ಜೂನ್‌ 2008 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಯಶವಂತಪುರ - ತುಮಕೂರು ರೈಲ್ವೇ ಮಾರ್ಗವನ್ನು ಡಬಲ್‌ ಲೈನ್‌ 

ಆಗಿ ಪರಿವರ್ತಿಸಲು ರೈಲ್ವೇ ಇಲಾಖೆಗೆ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, ಇವರಿಗೆ ಕಂಡುಬಂದಿರುವುದರಿಂದ 1991ನೇ ಸಾಲಿನ ಕರ್ನಾಟಕ ಸರ್ಕಾರದ 
ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಮತ್ತು ಕೇಂದ್ರ ಅಧಿನಿಯಮ 1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ 
ಕಲಂ 4 (1ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯಿದೆಯ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ನೇಮಕ ಅಧಿಕಾರ ನೀಡಿರುತ್ತಾರೆ. 

ಭೂಸ್ವಾಧೀನ ಕಾಯಿದೆಯ ಪ್ರಕರಣದ 17 ರಲ್ಲಿ ವಿಧಿವತ್ತಾಗಿರುವ ಅಧಿಕಾರಗಳನ್ನು ಚಲಾಯಿಸಲು ಸರ್ಕಾರವು ಕ್ರಮಾಂಕ ಕಂಇ 18 ಭೂಸ್ವಾತು 2008 ದಿನಾಂಕ: 12.6.2008 ರಂತೆ 
ಆದೇಶ ನೀಡಲಾಗಿದೆ. ಹಾಗೂ ಪ್ರಕಾರ ತುರ್ತಾಗಿ ಭೂಮಿಯ ಅವಶ್ವಕತೆ ಇರುವುದರಿಂದ ಸದರಿ ಅಧಿನಿಯಮದ 5(ಎ) ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ 
ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ ನಿರ್ದೇಶಿಸಿದೆ. 

ಭೂಸ್ವಾಧೀನ ಕಾಯಿದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯನ್ನುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ನಂತರ ಸದರಿ ಜಮೀನಿನ 
ಬಗ್ಗೆ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ 
ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಕಾರ್ಯಾಲಯದ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (7ನೇ ಖಂಡದ) 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ 
ಇಡಲಾಗಿದೆ. 





































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೭೭ 
ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಹಿರೇಹಳ್ಳಿ ಮತ್ತು ಚಿಕ್ಕಹಳ್ಳಿ 
ಕ್ರ. ರಾತ್ರ ಅನುಭವದಾರರ ಜೆ ತರಣೆ ಚಕ್ಕುಬಂದಿ ಭೂಸ್ವಾಧೀನ ಆಕಾರ 
ಸಂ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ರೂ-ಪೈ 
ಹಿರೇಹಳ್ಳಿ 
1 ಗಂಗರಾಮಯ್ಯ ಬಿನ್‌ ಕುಮಟಯ್ಯ, ಗಂಗರಾಮಯ್ಯ, 41/1 ಖುಷ್ಕಿ ಚಿಕ್ಕಹಳ್ಳಿ ಗಡಿ, | ಉಳಿಕೆ ಉಳಿಕೆ ಸ.ನಂ. 0-01% 0-03 
ಶಿವರಾಮಯ್ಯ ಬಿನ್‌ ಕುಮಟಯ್ಯ, ಶಿವರಾಮಯ್ಯ ಸ.ನಂ. 41/1 | ಜಮೀನು, ಜಮೀನು 41/2 
ಹುಲಿರಾಮಯ್ಯ ಬಿನ್‌ ಕುಮಟಯ್ಯ, ಹುಲಿರಾಮಯ್ಯ ಅಶ್ವಥ ಕಟ್ಟೆ 
ಕೆ. ಜಯರಾಂ ಬಿನ್‌ ಕುಮಟಯ್ಯ ಕೆ. ಜಯರಾಂ 
2 | ಮುದ್ವೀರಯ್ಯ ಬಿನ್‌ ವೀರಣ್ಣ, ಮುದ್ವೀರಯ್ಯ, 41/2 ಖುಷ್ಕಿ ಚಿಕ್ಕಹಳ್ಳಿ ಗಡಿ | ಸ.ನಂ. 41/3 ಉಳಿಕೆ ರೈಲ್ವೇ 0-21 0-42 
ಹುಚ್ಚಿ! €ರಯ್ಯ ಬಿನ್‌ ವೀರಣ್ಣ , ಸಿ.ವಿ. ಹುಚ್ಚಿ €ರಯ್ಯ, ಅಶ್ವತ ಕಟ್ಟೆ ಜಮೀನು ರಸ್ತೆ 
ಹೊಸಳ್ಳಯ್ಯ ಸಿ.ವಿ. ಹೊಸಳ್ಳಯ್ಯ, 
ಬಿನ್‌ ವೀರಣ್ಣ, ಶಿವಣ್ಣ ಬಿನ್‌ ವೀರಣ್ಣ | ಶಿವಣ್ಣ 
3 ಕೆ. ಜಯರಾಂ ಬಿನ್‌ ಕುಮಟಯ್ಯ  [ಕೆ. ಜಯರಾಂ ಸನಂ. | ಖುಷ್ಕಿ |ಸ.ನಂ. 41/2 | ರೈಲ್ವೇ ರಸ್ತೆ. | ಸ.ನಂ. 41/3 ರೈಲ್ವೇ. (0-08 0-16 
41/3 ರ ಉಳಿಕೆ ರಸ್ತೆ 
ಒಟ್ಟು 0-30 % 0-61 
ಚಿಕ್ಕಹಳ್ಳಿ 
1 | ಸಿ.ಎಂ. ವೀರಬಸವಯ್ಯ ಬಿನ್‌ ಸಿ.ಎಂ. ವೀರಬಸವಯ್ಯ, | ಸ.ನಂ. ಖುಷ್ಕಿ | ಸ.ನಂ. ಹಿರೇಹಳ್ಳಿ ಗಡಿ | ಉಳಿಕೆ ರೈಲ್ವೇ 0-09 0-81 
ಮುದ್ದಬಸಪ್ಪ, ಪಾರ್ವತಮ್ಮ ಕೋಂ ಪಾರ್ವತಮ್ಮ 69/3 69/3ಎಫ್‌ ಜಮೀನು ರಸ್ತೆ 
ಪಿ.ಹೆಚ್‌. ರೇವಣ್ಣ 
2 | ಜಿ.ಎನ್‌. ಗುರುಸಿದ್ದಪ್ಪ ಬಿನ್‌ ಲೇಟ್‌ | ಜಿ.ಎನ್‌. ಗುರುಸಿದ್ದಪ್ಪ ಸ.ನಂ. ಖುಷ್ಕಿ | ಗ್ರಾಮಠಾಣ | ಸ.ನಂ. 69/3೩ | ಉಳಿಕೆ ರೈಲ್ವೇ 0-23 0-46 
ನಂಜಪ್ಪ 69/3ಇ ಜಮೀನು ರಸ್ತೆ 
ಒಟ್ಟು 0-32 1-27 
ಘೋಷ್ವಾರೆ 
ಗ್ರಾಮ ಎ-ಗುಂ ಆಕಾರ 
ಹಿರೇಹಳ್ಳಿ 0-30 % 0-61 
ಚಿಕ್ಕಹಳ್ಳಿ 0-32 1-27 
ಒಟ್ಟು 1-22 1-88 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 225 ತುಮಕೂರು ಜಿಲ್ಲೆ, ತುಮಕೂರು. 








೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 07 ಭೂಸ್ವಾಗ್ರಾ 2008, ದಿನಾಂಕ: 13ನೇ ಜೂನ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹಾರೋಬೆಲೆ ಬಲದಂಡೆ ನಾಲೆಯ 16 ಕಿ.ಮೀ. ಅಗತ್ಯವಾಗಲಿದೆ ಎಂದು 
ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ.ಎಸ್‌.ಆರ್‌. 9/07-08 
ದಿನಾಂಕ:04.08.2007ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ:33-1991ರ ನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ!) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ 
ಮತ್ತು 6(1-ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎ೦ದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (ಎಲ್‌ಎಎ.ಎಸ್‌ 


ಆರ್‌. 6/07-08) 




















ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು : ಕನಕಪುರ ಹೋಬಳಿ : ಉಯ್ಯಂಬಳ್ಳಿ ಗ್ರಾಮ : ದೊಡ್ಡಕೊಪ್ಪ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗು೦ಟೆ ರೂ. ಪೈ 
1 2 3 4 5 6 7 8 9 10 11 
1. ಮುನಿಮಾದೇಗೌಡ ಬಿನ್‌ ಮುನಿಮಾದೇಗೌಡ ಬಿನ್‌ 147:3 ಖುಷ್ಟಿ 153 146 147:2 ಉಳಿಕೆ 0-16 1-00 
ಚಿಕ್ಕೇಗೌಡ ಚಿಕ್ಕೇಗೌಡ 
2. | ಪಾಪಣ್ಣ ಬಿನ್‌ ಲೇ. ಶಂಭೆಯ್ಯ | ಪಾಪಣ್ಣ ಬಿನ್‌ ಲೇ. 150 ಖಿಷ್ಠಿ ಉಳಿಕೆ ಉಳಿಕೆ 153 ಉಳಿಕೆ 0-35 1-16 
ಶಂಭಯ್ಯ 
ಒಟ್ಟು 1-11 



































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 226 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ೮೭೬೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ. ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂ:ಎಲ್‌ಏಕ್ಯೂ:ಸಿಆರ್‌:55/07-08, ದಿನಾಂಕ: 15ನೇ ಜುಲೈ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದ ಕಟ್ಟಡ ನಿರ್ಮಾಣಕ್ಕಾಗಿ 
ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ 
ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1 ಉಪಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, 
ದಾವಣಗೆರೆ ಉಪವಿಭಾಗ, ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ 
ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 
ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆ೦ದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 
ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು : ಹರಿಹರ ಹೋಬಳಿ : ಮಲೆಬೆನ್ನೂರು ಗ್ರಾಮ : ನಂದಿಗುಡಿ 
ಕ್ತ |] ವಿವರಣೆಯೊಂದಿಗೆ 1 ಖಾತೆದಾರರ:ಅನುಭವದಾರರ ಅಥವಾ ರಿಸ. ತರಹೆ ಚೆಕ್ಕುಬಂದಿ ಅಗತ್ಯವಾದ | ಷರಾ 
ಸಂ. ಕ್ರ.ಸಂ. ಅಥವಾ ಗೇಣಿದಾರರ:ಅಥವಾ ಹಿತಾಸಕ್ತಿ ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು 
ನಿವೇಶನ ಸಂ.: ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ವಿಸ್ಮೀರ್ಣ 
ಎ.ಗುಂ 
| 2 3 4 ೨ 6 7 8 9 10 1] 
ಕ ಭಗವಂತೆಚಾರಿ ಬಿನ್‌ ಶಿವರುದ್ರಪ್ಪ 2/ಪಿ-ಪಿ3 | ಖುಷ್ಕಿ ಸೆ.ನಂ.12ರ ಸೆ.ನಂ.12ರ ಸೆ.ನಂ.12ರೆ ರಸ್ತೆ 1-00 
ಉಳಿಕೆ ಉಳಿಕೆ ಉಳಿಕೆ 
ಜಿಲ್ಲಾಧಿಕಾರಿಗಳು 


ಪಿ.ಆರ್‌. 227 ದಾವಣಗೆರೆ ಜಿಲ್ಲೆ 


೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩೧, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ 
1894ರ ಭೂಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ.17ರೊಂದಿಗೆ ಓದಲಾದಂತೆ) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ನಂ.ಕಂಅ / 25 / ಭೂಸ್ವಾಚ/2008, ದಿನಾಂಕ: 22ನೇ ಜುಲೈ 2008 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ಗೇಜ್‌ ರೈಲುದಾರಿ 
ನಿರ್ಮಾಣ ಇದಕ್ಕಾಗಿ ಅಗತ್ಯವಾಗಿದೆಯೆಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು 
ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ 
(ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು 
ನಿರ್ದೇಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ : ಬಳ್ಳಾರಿ ತಾಲ್ಲೂಕು : ಕೂಡ್ಲಿಗಿ ಹೋಬಳಿ : ಕೊಟ್ಟೂರು ಗ್ರಾಮ : ಕೆ.ಅಯ್ಯನಹಳ್ಳಿ 
ಕ್ರ ಖಾತೆದಾರರ ಹೆಸರು ಖಾತೆದಾರರ/ ಸರ್ಷೆ ಜಮೀನಿನ ಸೆರಹದ್ದುಗಳು (ಸರ್ವೆ ನೆಂಬರುಗಳು) ಭೂಸ್ವಾಧೀನದ ಭೂ 
ಸಂ. ಶ್ರೀ/ಶ್ರೀಮತಿ (ಆರ್‌.ಟಿ.ಸಿ. ಅನುಭವದಾರರ/ ನಂಬರ್‌ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಪ್ರಕಾರ ಸರ್ವೆ ನಂ.) ಗೇಣಿದಾರರ ಬುಣಭಾರ ಎ-ಸೆಂಟ್ಸ್‌ ರೂ. ಪೈ 
ವ್ಯಕ್ತಿಗಳ ಹೆಸರು 
1 2 3 4 5 6 7 8 9 10 11 
1. ವೈ.ಎಂ. ರುದಪಸಾದ ಸ್ವಂತ 237/ಬಿ ಪೈಕಿ ಖುಷ್ಟಿ 23711ಬಿ ಪೈಕಿ 235 237/ಬಿ ಪೈಕಿ 238 0-12 0-09 
ತಂದೆ ಯಜಮಾನ ಮೋತಿ ಉಳಿದ ಉಳಿದ 
ವೀರಣ್ಣ ದಾವಣಗೆರೆ ಜಮೀನು ಜಮೀನು 
ಒಟ್ಟು 0-12 0-09 
ಒಟ್ಟು ವಿಸ್ತೀರ್ಣ 0-12 ಸೆಂಟ್ಸ್‌ಗಳು ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 232 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





